ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 | 


ಬೆಂಗಳೂರು, ಗುರುವಾರ, ನವೆಂಬರ್ ೨೬ , ೨೦೧೫ ( ಮಾರ್ಗಶಿರ ೫ , ಶಕ ವರ್ಷ ೧೯೩೭) ಸಂಚಿಕೆ ೪೭ 
Bengaluru, Thursday , November 26, 2015 ( Margashira 5, Shaka Varsha 1937) | Issue 47 


ಕ್ರ ಸಂ 


ಭಾಗ ೪ಎ | 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ಕಂದಾಯ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಕಂಇ 28 ಮುಖವಿ 2014( ಭಾ -1), ಬೆಂಗಳೂರು, ದಿನಾಂಕ: 14 - 09 - 2015. 
ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , 1997ರ ಕಲಂ 21 ರಡಿ ಮತ್ತು ತಿದ್ದುಪಡಿ 
ಅಧಿನಿಯಮ , 2011 ರನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಡುಪಿ ಜಿಲ್ಲೆಗೆ ಈ ಕೆಳಗಿನಂತೆ ಜಿಲ್ಲಾ ಧಾರ್ಮಿಕ 
ಪರಿಷತ್ತನ್ನು ರಚಿಸಿದೆ: 
ಹೆಸರು ಮತ್ತು ವಿಳಾಸ 

ಪದನಾಮ 
ಜಿಲ್ಲಾಧಿಕಾರಿಗಳು, ಉಡುಪಿ ಜಿಲ್ಲೆ, ಉಡುಪಿ. 

ಅಧ್ಯಕ್ಷರು 
ಸಹಾಯಕ ಆಯುಕ್ತರು, ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ, | ಪದನಿಮಿತ್ತ ಕಾರ್ಯದರ್ಶಿ 
ಉಡುಪಿ ಜಿಲ್ಲೆ, ಉಡುಪಿ. 

ಶ್ರೀ ಎಸ್.ಎನ್. ನಾಯ್ಕ , (ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು) ಮನೆ ನಂ .1 -1- 20/8 ಲ್ಯಾಂಡ್ ಲಿಂಕ್ಸ್ , | ಸದಸ್ಯರು 
ಟೌನ್‌ಶಿಪ್, ಕೊಂಚಾಡಿ , ದೆರೆ ಬೈಲು ಗ್ರಾಮ , ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ. 
| ಶ್ರೀ ವಾಸುದೇವ ಯಡಿಯಾಳ್ ಬಿನ್ ಸುಬ್ರಾಯ್ ಯಡಿಯಾಳ್ , (ವೇದ ವಿದ್ವಾಂಸರು) ನಂ .3 - 29, ಸದಸ್ಯರು 
| ಶಾಡಬೇರು ಹಳ್ಳಿಹೊಳೆ ಗ್ರಾಮ , ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ. 
ಶ್ರೀಮತಿ ಗೀತಾ ವಾಗ್ಗೆ ಕೋಂ ವಿಠಲ್ ವಾಗ್ಗೆ, ನಂ .19 - 6, ಅಪೇಕ್ಷಾ ಬಂಟಕಲ್ ಅಂಚೆ, ಶಿರ್ವಾ ಸದಸ್ಯರು 
ಗ್ರಾಮ , ಉಡುಪಿ ತಾಲ್ಲೂಕು, ( ಮಹಿಳೆ) 
ಶ್ರೀ ನಿರಂಜನ್ ಶೆಟ್ಟಿ ಬಿನ್ ಕೆ. ಆನಂದ ಶೆಟ್ಟಿ , ಕೊಳ್ಳೆಬೈಲು ಮನೆ, ಶಿರಿಯಾರ ಗ್ರಾಮ , ಉಡುಪಿ ಸದಸ್ಯರು 
ತಾಲ್ಲೂಕು. 
ಶ್ರೀ ಮಹಬಲ ಕುಂದರ್‌ ಬಿನ್ ಅಪ್ಪಣ್ಣ ಕಾಂಚನ್, ನಂ .26 -17, ಅರ್ಚನಾ ಹೌಸ್, ಕಲ್ಯಾಡಿ ಮಲ್ಪೆ ಸದಸ್ಯರು 

ಅಂಚೆ, ಕೊಡವೂರು ಗ್ರಾಮ , ಉಡುಪಿ ತಾಲ್ಲೂಕು. 
ಆಗಮ ವಿದ್ವಾಂಸ, ಅನುಸೂಚಿತ ಜಾತಿ / ಪಂಗಡ ಹಾಗೂ ಹಿಂದುಳಿದ ವರ್ಗದ ಸ್ಥಾನಗಳಿಗೆ ಪ್ರಸ್ತಾವನೆ ಪಡೆದು ತದನಂತರ ನಿಯಮಾನುಸಾರ 
ನಾಮನಿರ್ದೇಶನ ಮಾಡಲಾಗುವುದು. 

ಸದರಿ ಪರಿಷತ್ತು, ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, 1997ರ ಕಲಂ 21ಎ ರಡಿ 
ನಮೂದಿಸಿರುವ ಕರ್ತವ್ಯ ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು. 

ಈ ಜಿಲ್ಲಾ ಧಾರ್ಮಿಕ ಪರಿಷತ್ತು ನಾಲ್ಕು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ; ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಎಸ್ . ನಾಗರತ್ನಮ್ಮ 
PR- 559 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC- 50 

ಕಂದಾಯ ಇಲಾಖೆ.( ಮುಜರಾಯಿ ) 
( ೧೪೩೭) 


೧೪೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 

ಭಾಗ ೪ಎ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 

ಸಂಖ್ಯೆ :ಸಿಆಸುಇ 111 ನಾಗೇಖಾ 2015, ಬೆಂಗಳೂರು, ದಿನಾಂಕ:15 -10 - 2015 
ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ , 2011 ಮತ್ತು ( ತಿದ್ದುಪಡಿ ) ಅಧಿನಿಯಮ, 2014 ಇದರ ಪ್ರಕರಣ 4ರಲ್ಲಿನ ಹಾಗೂ ಕರ್ನಾಟಕ ಸಾಮಾನ್ಯ ಖಂಡಗಳ ಅಧಿನಿಯಮ, 1899 ( KA.III 1899) ರ ಪ್ರಕರಣ 21 ರಲ್ಲಿ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ ಅನುಸೂಚಿಯನ್ನು ಈ ಕೆಳಗಿನಂತೆ ತಿದ್ದುಪಡಿ ಮಾಡಿದೆ. ಅದು ಯಾವುದೆಂದರೆ : 

1. ಶೀರ್ಷಿಕೆ “ 4 - ಕಂದಾಯ ಇಲಾಖೆ ” ಯಲ್ಲಿ ಉಪ ಶೀರ್ಷಿಕೆ - 1ರ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೂ ಧರ್ಮಾದಾಯ ದತ್ತಿಗಳ ಇಲಾಖೆಯ 03ನೇ ಸೇವೆಯ ನಂತರ ಉಪ ಶೀರ್ಷಿಕೆ “ II - ಅಟಲ್‌ಜೀ ಜನಸ್ನೇಹಿ 
ನಿರ್ದೇಶನಾಲಯ ” ದ ಈ ಕೆಳಕಂಡ ಸೇವೆಗಳ ನಮೂದುಗಳನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು. ಎಂದರೆ: 


*)2 


ಸೇವೆಗಳ ಪಟ್ಟಿ 


ಹೆಸರಿಸಲಾದ 
ಅಧಿಕಾರಿ 


ಹೆಸರಿಸಲಾದ 
ಅಧಿಕಾರಿಯು ವಿಲೆ 
ಮಾಡುವುದಕ್ಕೆ ಕಾಲಮಿತಿ 


ಸಕ್ಷಮ 
ಅಧಿಕಾರಿ 


ಸಕ್ಷಮ 
ಅಧಿಕಾರಿಯು 

ಮೇಲ್ಮನವಿ ಪ್ರಾಧಿಕಾರ 
ವಿಲೆ ಮಾಡುವುದಕ್ಕೆ | 

ಕಾಲಮಿತಿ 


ಮೇಲ್ಮನವಿ 
ಪ್ರಾಧಿಕಾರಿಯು ವಿಲೆ 
ಮಾಡುವುದಕ್ಕೆ 
ಕಾಲಮಿತಿ 


ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ | ಉಪ 

6 ಕೆಲಸದ ದಿನಗಳು | ಜಿಲ್ಲಾಧಿಕಾರಿ | 10 ಕೆಲಸದ ದಿನಗಳು ಪ್ರಾದೇಶಿಕ | 10 ಕೆಲಸದ ದಿನಗಳು 
ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013 ಮತ್ತು ಕರ್ನಾಟಕ | ವಿಭಾಗಾಧಿಕಾರಿ 

ಆಯುಕ್ತರು 
ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶ 
ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು , 2013 ಮತ್ತು ಇತರೆ ನಿಯಮ 
ಗಳನ್ವಯ ಹೈದರಾಬಾದ್ ಕರ್ನಾಟಕದಲ್ಲಿ ಜನಿಸಿ ವಾಸಿಸಿದವರಿಗೆ ವಿದ್ಯಾಭ್ಯಾಸ 
ಮತ್ತು ನೇಮಕಾತಿ ಯಲ್ಲಿ ಮೀಸಲಾತಿಗಾಗಿ ಪರಿಚ್ಛೇದ 371 ( ಜೆ) ರಡಿಯಲ್ಲಿ 
ವಸತಿ ಮತ್ತು ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆಯುವುದು . 
1) ಅರ್ಹತಾ ಪ್ರಮಾಣ ಪತ್ರ 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ | ತಹಶೀಲ್ದಾರ್‌ | 7 ಕೆಲಸದ ದಿನಗಳು ಉಪ | 10 ಕೆಲಸದ ದಿನಗಳು | ಜಿಲ್ಲಾಧಿಕಾರಿ | 10 ಕೆಲಸದ ದಿನಗಳು 
ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013 ಮತ್ತು ಕರ್ನಾಟಕ 

ವಿಭಾಗಾಧಿಕಾರಿ 
ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶ 
ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು , 2013 ಮತ್ತು ಇತರೆ ನಿಯಮ 
ಗಳನ್ವಯ ಹೈದರಾಬಾದ್ ಕರ್ನಾಟಕದಲ್ಲಿ ಜನಿಸಿ ವಾಸಿಸಿದವರಿಗೆ ವಿದ್ಯಾಭ್ಯಾಸ 
ಮತ್ತು ನೇಮಕಾತಿ ಯಲ್ಲಿ ಮೀಸಲಾತಿಗಾಗಿ ಪರಿಚ್ಛೇದ 371 ( ಜೆ) ರಡಿಯಲ್ಲಿ 
ವಸತಿ ಮತ್ತು ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆಯುವುದು. 

1) ವಸತಿ ಪ್ರಮಾಣ ಪತ್ರ 
3 . ವಿಧವಾ ದೃಢೀಕರಣ ಪತ್ರ 

ಉಪ ತಹಶೀಲ್ದಾರ್ | 7 ಕೆಲಸದ ದಿನಗಳು | ತಹಶೀಲ್ದಾರ್ | 15 ಕೆಲಸದ ದಿನಗಳು | ಉಪ ವಿಭಾಗಾಧಿಕಾರಿ | 15 ಕೆಲಸದ ದಿನಗಳು 


2 


. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬, ೨೦೧೫ 


೧೪೩೯ 


*(A 


ಸೇವೆಗಳ ಪಟ್ಟಿ 


ಹೆಸರಿಸಲಾದ 
ಅಧಿಕಾರಿ 


ಹೆಸರಿಸಲಾದ 
ಅಧಿಕಾರಿಯು ವಿಲೆ 
ಮಾಡುವುದಕ್ಕೆ ಕಾಲಮಿತಿ 


ಸಕ್ಷಮ 
ಅಧಿಕಾರಿ 


ಸಕ್ಷಮ 
ಅಧಿಕಾರಿಯು 
ವಿಲೆ ಮಾಡುವುದಕ್ಕೆ 

ಕಾಲಮಿತಿ 


ಮೇಲ್ಮನವಿ ಪ್ರಾಧಿಕಾರ 


ಮೇಲ್ಮನವಿ 
ಪ್ರಾಧಿಕಾರಿಯು ವಿಲೆ 
ಮಾಡುವುದಕ್ಕೆ 
ಕಾಲಮಿತಿ 


2 


5 


- 4 


ಭೂ ಹಿಡುವಳಿ ದೃಢೀಕರಣ ಪತ್ರ 


ತಹಶೀಲ್ದಾರ್‌ | 7 ಕೆಲಸದ ದಿನಗಳು 


ಉಪ 


| 15 ಕೆಲಸದ ದಿನಗಳು ಜಿಲ್ಲಾಧಿಕಾರಿ | 15 ಕೆಲಸದ ದಿನಗಳು 
ವಿಭಾಗಾಧಿಕಾರಿ 
ತಹಶೀಲ್ದಾರ್‌ | 15 ಕೆಲಸದ ದಿನಗಳು | ಉಪ ವಿಭಾಗಾಧಿಕಾರಿ | 15 ಕೆಲಸದ ದಿನಗಳು 


_ 5 | ಬೋನಾಫೈಡ್ ದೃಢೀಕರಣ ಪತ್ರ 


ಉಪ ತಹಶೀಲ್ದಾರ್ | 7 ಕೆಲಸದ ದಿನಗಳು 


2 . ಶೀರ್ಷಿಕೆ “ 4 - ಕಂದಾಯ ಇಲಾಖೆ ” ಯಲ್ಲಿ ಉಪ ಶೀರ್ಷಿಕೆ- IIರ ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯದ 05ನೇ ಸೇವೆಯ ನಂತರ ಉಪ ಶೀರ್ಷಿಕೆ “ III - ಭೂಮಿ ಮತ್ತು ಯು . ಪಿ . ಓ . ಆರ್. ” ನ ಈ ಕೆಳಕಂಡ 
ಸೇವೆಗಳ ನಮೂದುಗಳನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು, ಎಂದರೆ: 


ಸೇವೆಗಳ ಪಟ್ಟಿ 


)2 


ಹೆಸರಿಸಲಾದ 
ಅಧಿಕಾರಿ 


ಹೆಸರಿಸಲಾದ 
ಅಧಿಕಾರಿಯು ವಿಲೆ 
ಮಾಡುವುದಕ್ಕೆ ಕಾಲಮಿತಿ 


ಸಕ್ಷಮ 
ಅಧಿಕಾರಿ 


ಸಕ್ಷಮ 
ಅಧಿಕಾರಿಯು 
ವಿಲೆ ಮಾಡುವುದಕ್ಕೆ 

ಕಾಲಮಿತಿ 


ಮೇಲ್ಮನವಿ ಪ್ರಾಧಿಕಾರ 


ಮೇಲ್ಮನವಿ 
ಪ್ರಾಧಿಕಾರಿಯು ವಿಲೆ 
ಮಾಡುವುದಕ್ಕೆ 
ಕಾಲಮಿತಿ 


ಹಕ್ಕು ಮತ್ತು ಋಣದ ವಿವರಗಳನ್ನು ಪಹಣಿಯಲ್ಲಿ ಇಂಡೀಕರಣ ಗೊಳಿಸುವ 


ಬಗ್ಗೆ . 


ತಹಶೀಲ್ದಾರ್‌ | 7 ಕೆಲಸದ ದಿನಗಳು 


ಉಪ 
ವಿಭಾಗಾಧಿಕಾರಿ 


10 ಕೆಲಸದ ದಿನಗಳು 


ಜಿಲ್ಲಾಧಿಕಾರಿ 


10 ಕೆಲಸದ ದಿನಗಳು 


1. ಆಧಾರ / ಭೋಗ್ಯ 
2 . ಬಿಡುಗಡೆ 
3, ಸರ್ಕಾರಿ ನಿಬಂದನೆ 


2 


. 


ಪಹಣಿಯಲ್ಲಿ ಭೂ ಪರಿವರ್ತನೆಯ ವಿವರಗಳನ್ನು ಇಂಡೀಕರಣ ಗೊಳಿಸುವ 
ಕುರಿತು 
1. ನಿವೇಶನ 
2. ಕಾರ್ಖಾನೆ 
3. ಇತರೇ 


ತಹಶೀಲ್ದಾರ್ 


7 ಕೆಲಸದ ದಿನಗಳು 


ಉಪ 

| 10 ಕೆಲಸದ ದಿನಗಳು 
ವಿಭಾಗಾಧಿಕಾರಿ 


ಜಿಲ್ಲಾಧಿಕಾರಿ 


10 ಕೆಲಸದ ದಿನಗಳು 


ಭೂಸ್ವಾಧೀನ ವಿವರಗಳನ್ನು ಪಹಣಿಯಲ್ಲಿ ಕಾಲೋಚಿತ ಗೊಳಿಸುವ ಕುರಿತು 


ತಹಶೀಲ್ದಾರ್ 


7 ಕೆಲಸದ ದಿನಗಳು 


ಉಪ 
ವಿಭಾಗಾಧಿಕಾರಿ 


10 ಕೆಲಸದ ದಿನಗಳು 


ಜಿಲ್ಲಾಧಿಕಾರಿ 


10 ಕೆಲಸದ ದಿನಗಳು 


೧೪೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 


ಭಾಗ ೪ಎ 


ಸೇವೆಗಳ ಪಟ್ಟಿ 


೫)R 


ಹೆಸರಿಸಲಾದ 
ಅಧಿಕಾರಿ 


ಹೆಸರಿಸಲಾದ 
ಅಧಿಕಾರಿಯು ವಿಲೆ 
ಮಾಡುವುದಕ್ಕೆ ಕಾಲಮಿತಿ 


ಸಕ್ಷಮ 
ಅಧಿಕಾರಿ 


ಸಕ್ಷಮ 
ಅಧಿಕಾರಿಯು 
ವಿಲೆ ಮಾಡುವುದಕ್ಕೆ 

ಕಾಲಮಿತಿ 


ಮೇಲ್ಮನವಿ ಪ್ರಾಧಿಕಾರ 


ಮೇಲ್ಮನವಿ 
ಪ್ರಾಧಿಕಾರಿಯು ವಿಲೆ 
ಮಾಡುವುದಕ್ಕೆ 
ಕಾಲಮಿತಿ 


3 


5 


ಜೋಡಿ ವಿವರಗಳನ್ನು ಪಹಣಿಯಲ್ಲಿ ಇಂಡೀಕರಿಸುವ ಕುರಿತು 
1. ವಿಭಜನೆ 
2.ಒಟ್ಟುಗೂಡಿಸು 
3. ವಿಸ್ತೀರ್ಣ ಬದಲಾವಣೆ 


ತಹಶೀಲ್ದಾರ್ 


7 ಕೆಲಸದ ದಿನಗಳು 


| 10 ಕೆಲಸದ ದಿನಗಳು 


ಜಿಲ್ಲಾಧಿಕಾರಿ 


10 ಕೆಲಸದ ದಿನಗಳು 


ವಿಭಾಗಾಧಿಕಾರಿ 


3, ಶೀರ್ಷಿಕೆ “ 14 - ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ” ಯಲ್ಲಿ ಉಪ ಶೀರ್ಷಿಕೆ - IIರ ಕೆಶಿಪ್ ವಿಭಾಗಗಳು /ಉಪ ವಿಭಾಗಗಳ 22ನೇ ಸೇವೆಯ ನಂತರ ಉಪ ಶೀರ್ಷಿಕೆ “III - ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ” ಯ ಈ ಕೆಳಕಂಡ ಸೇವೆಗಳ ನಮೂದುಗಳನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು, ಎಂದರೆ: 


೫ 
) 


ಸೇವೆಗಳ ಪಟ್ಟಿ 


ಹೆಸರಿಸಲಾದ 


ಹೆಸರಿಸಲಾದ 
ಅಧಿಕಾರಿಯು ವಿಲೆ 
ಮಾಡುವುದಕ್ಕೆ ಕಾಲಮಿತಿ 


ಸಕ್ಷಮ 
ಅಧಿಕಾರಿ 


ಸಕ್ಷಮ 
ಅಧಿಕಾರಿಯು 
ವಿಲೆ ಮಾಡುವುದಕ್ಕೆ 

ಕಾಲಮಿತಿ 


ಮೇಲ್ಮನವಿ ಪ್ರಾಧಿಕಾರ 


ಮೇಲ್ಮನವಿ 
ಪ್ರಾಧಿಕಾರಿಯು ವಿಲೆ 
ಮಾಡುವುದಕ್ಕೆ 
ಕಾಲಮಿತಿ 


ಅಧಿಕಾರಿ 


- 


5 


ಹಾಯಿ ಹಡಗುಗಳ ನೋಂದಣಿ ಪ್ರಮಾಣ ಪತ್ರ 
ನೀಡುವುದು. 


ಆಡಳಿತ ಸಹಾಯಕ 


30 ಕೆಲಸದ ದಿನಗಳು 


ಬಂದರು 
ಅಧಿಕಾರಿ 


30 ಕೆಲಸದ ದಿನಗಳು 


15 ಕೆಲಸದ ದಿನಗಳು 


ನಿರ್ದೇಶಕರು ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ, ಕಾರವಾರ. 
ನಿರ್ದೇಶಕರು ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ , ಕಾರವಾರ. 


ಹಾಯಿ ಹಡಗುಗಳ ತಪಾಸಣೆ ಪ್ರಮಾಣ ಪತ್ರ 
ನೀಡುವುದು. 


ಆಡಳಿತ ಸಹಾಯಕ 


30 ಕೆಲಸದ ದಿನಗಳು 


ಬಂದರು 
ಅಧಿಕಾರಿ 


30 ಕೆಲಸದ ದಿನಗಳು 


15 ಕೆಲಸದ ದಿನಗಳು 


ಆಡಳಿತ ಸಹಾಯಕ 


30 ಕೆಲಸದ ದಿನಗಳು 


ಬಂದರು 
ಅಧಿಕಾರಿ 


30 ಕೆಲಸದ ದಿನಗಳು 


ನಿರ್ದೇಶಕರು, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ, ಕಾರವಾರ . 


15 ಕೆಲಸದ ದಿನಗಳು 


ಹಾರಬರ್‌ ಕ್ಯಾಪ್ಸ್ ಪರವಾನಗಿ ಪ್ರಮಾಣ ಪತ್ರ 
ನೀಡುವುದು . 
ಹಾರಬಾರ್ ಕ್ಯಾಪ್ ಪರವಾನಗಿ ನವೀಕರಣ 
ಪ್ರಮಾಣ ಪತ್ರ ನೀಡುವುದು. 


ಆಡಳಿತ ಸಹಾಯಕ 


| 30 ಕೆಲಸದ ದಿನಗಳು 


ಬಂದರು 
ಅಧಿಕಾರಿ 


30 ಕೆಲಸದ ದಿನಗಳು 


ನಿರ್ದೇಶಕರು ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ, ಕಾರವಾರ . 


15 ಕೆಲಸದ ದಿನಗಳು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ನವೆಂಬರ್ ೨೬ , ೨೦೧೫ 


೧೪೪೧ 


*) 


ಸೇವೆಗಳ ಪಟ್ಟಿ 


ಹೆಸರಿಸಲಾದ 


ಹೆಸರಿಸಲಾದ 
ಅಧಿಕಾರಿಯು ವಿಲೆ 
ಮಾಡುವುದಕ್ಕೆ ಕಾಲಮಿತಿ 


ಸಕ್ಷಮ 
ಅಧಿಕಾರಿ 


ಸಕ್ಷಮ 
ಅಧಿಕಾರಿಯು 
ವಿಲೆ ಮಾಡುವುದಕ್ಕೆ 

ಕಾಲಮಿತಿ 


ಮೇಲ್ಮನವಿ ಪ್ರಾಧಿಕಾರ 


ಮೇಲ್ಮನವಿ 
ಪ್ರಾಧಿಕಾರಿಯು ವಿಲೆ 
ಮಾಡುವುದಕ್ಕೆ 
ಕಾಲಮಿತಿ 


ಅಧಿಕಾರಿ 


| ಸಾರಂಗ ಪ್ರಮಾಣ ಪತ್ರ ನೀಡುವುದು. 


ಆಡಳಿತ ಸಹಾಯಕ 


| 30 ಕೆಲಸದ ದಿನಗಳು 


ಬಂದರು 
ಅಧಿಕಾರಿ 


15 ಕೆಲಸದ ದಿನಗಳು 


ನಿರ್ದೇಶಕರು ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ , ಕಾರವಾರ . 


15 ಕೆಲಸದ ದಿನಗಳು 


ಬಂದರು 


ನಿರ್ದೇಶಕರು ಬಂದರು ಮತ್ತು ಒಳನಾಡು 


6 . 


ಆಡಳಿತ ಸಹಾಯಕ | 30 ಕೆಲಸದ ದಿನಗಳು 


30 ಕೆಲಸದ ದಿನಗಳು 


15 ಕೆಲಸದ ದಿನಗಳು 


ಅಧಿಕಾರಿ 


ಜಲಸಾರಿಗೆ ಇಲಾಖೆ, ಕಾರವಾರ. 


ಸ್ಟೀಮರ್ ಎಜಂಟ್, ಸ್ವಿಮೋಡೊರ್, C &F , 
ಶಿಪ್ ಚಾಂಡೆಲರ್ , ಬಂದರು ಬಳಕೆದಾರರ 
ನೋಂದಣಿ ಪ್ರಮಾಣ ಪತ್ರ ನೀಡುವುದು. 
ಸ್ಟೀಮರ್ ಎಜಂಟ್, ಸ್ವಿಮೋಡೊರ್, C & F, 
ಶಿಪ್ ಚಾಂಡೇಲರ್‌, ಬಂದರು ಬಳಕೆದಾರರ 
ನೋಂದಣಿ ನವೀಕರಣ ಪ್ರಮಾಣ ಪತ್ರ 
ನೀಡುವುದು . 


ಬಂದರು 


ಆಡಳಿತ ಸಹಾಯಕ 


| 15 ಕೆಲಸದ ದಿನಗಳು 


15 ಕೆಲಸದ ದಿನಗಳು 


ನಿರ್ದೇಶಕರು ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ, ಕಾರವಾರ. 


15 ಕೆಲಸದ ದಿನಗಳು 


ಅಧಿಕಾರಿ 


ಬಂದರು 


1.V . ಕಾಯಿದೆ ಯಡಿಯಲ್ಲಿ ಹಾಯಿ ಹಡಗುಗಳ 
ಮೋಜಣಿ ಪ್ರಮಾಣ ಪತ್ರ ನೀಡುವುದು . 


ಆಡಳಿತ ಸಹಾಯಕ 


| 15 ಕೆಲಸದ ದಿನಗಳು 


15 ಕೆಲಸದ ದಿನಗಳು 


ನಿರ್ದೇಶಕರು ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ, ಕಾರವಾರ. 


30 ಕೆಲಸದ ದಿನಗಳು 


ಅಧಿಕಾರಿ 


ಬಂದರು 


ಶಿಪ್ ಎಂಟ್ರಿ ಮತ್ತು ಕ್ಲಿಯರನ್‌ ಪ್ರಮಾಣ ಪತ್ರ 
ನೀಡುವುದು. 


ಆಡಳಿತ ಸಹಾಯಕ 


| 3 ಕೆಲಸದ ದಿನಗಳು 


3 ಕೆಲಸದ ದಿನಗಳು 


ನಿರ್ದೇಶಕರು ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ, ಕಾರವಾರ. 


2 ಕೆಲಸದ ದಿನಗಳು 


ಅಧಿಕಾರಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಟಿ . ಆರ್‌ . 

ಶೋಭಾ, 
ಆಡಳಿತಾಧಿಕಾರಿ ಹಾಗೂ ಪದನಿಮಿತ್ತ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಆಸುಇ (ಆಸು - ನಾಸೆ ), ಸಕಾಲ ಮಿಷನ್. 


୦୯୭ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 

ಭಾಗ ೪ಎ 
DEPARTMENT OF PERSONNAL ADMINISTRATION REFORMS SECRETARIAT 

NOTIFICATION 

No . DPAR 111 NASEKHA 2015 Bengaluru , dated 15 - 10-2015 . 
In exercise of the powers conferred by Section 4 of the Karnataka Sakala Services Act, 2011 and (Amendment) Act , 2014 , and Section 21 of the Karnataka General Clauses Act, 1899 (KA. III, 
1899) Governmentof Karnataka hereby amends the Schedule to the said Act, as specified below . 

1. Under the heading “ 4 – in the Revenue Department" – Sub Heading - 1 of Hindu Religious Institutions and Charitable Endowments Department after the 03 d service Sub Heading " Il — Atalji 
Janasnehi Directorate ” services and the entries relating thereto shall be inserted , namely: 

Time limit for 

Time limit for 
Time limit for 

Disposal by 
Competent 

disposal by the 
List of Services Designated Officer disposal by the 

the 
No. 

Appellate Authority 
Officer 

Appellate 
Designated Officer Competent 

Authority 
Officer 


- 


5 


7 


8 


Assistant Commissioner 


6 working days 


10 working days 


Deputy 
Commissioner 


10 working 

days 


Regional 
Commissioner 


The Karnataka Public Employment (Reservation in 
appointment for Hyderabad Karnataka Region ) Order 
2013, and The Karnataka Public Employment 
( Reservation in appointment for Hyderabad-Karnataka 
Region ) Rules , 2013 and other related rules, Citizen s 
Born and residing in Hyderabad Karnataka Region , to 
be obtained Domicile Certificate and Residential 
Certificate for the purpose of Reservation in Education 
and Employment under Article , 371 (j) 
1 )Domicile Certificate 


Tahsildar 


7 working days 


10 working days 


Assistant 
Commissioner 


10 working 

days 


Deputy 
Commissioner 


The Karnataka Public Employment (Reservation in 
appointment for Hyderabad Karnataka Region ) 
Order 2013 , and The Karnataka Public Employment 
(Reservation in appointment for Hyderabad -Karnataka 
Region ) Rules 2013 and other related rules, Citizen s 
Born and residing in Hyderabad Karnataka Region , to 
be obtained Domicile Certificate and Residential 
Certificate for the purpose of Reservation in Education 
and Employment under Article , 371 (j) 
2) Residential Certificate 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೨೬ , ೨೦೧೫ 


089a 


3 


Widow Certificate 


Deputy Tahsildar 


7 working days 


Tahsildar 


Assistant 
Commissioner 


15 working days 


4 


| Land Holding Certificate 


Tahsildar 


7 working days 


Assistant 
Commissioner 


15 working 

days 
15 working 

days 
15 working 

days 


Deputy 
Commissioner 


15 working days 


5 


| Bonafide Certificate 


Deputy Tahsildar 


7 working days 


Tahsildar 


Assistant 
Commissioner 


15 working days 


2 . Under the heading “ 4 -in the Revenue Department” – Sub Heading- ll of Atalji Janasnehi Directorate after the 05th service Sub Heading “III-Bhoomi and U .P .O . R .” services and the entries relating thereto 
shall be inserted , namely : 


Sl. No . 


List of Services 


Designated Officer 


Time limit for 
disposal by the 
Designated Officer 


Competent Officer 


Time limit for 
Disposal by the 
Competent Officer 


Appellate Authority 


Time limit for disposal 
by the Appellate 

Authority 


4 


5 


7 


Tahsildar 


7 working days 


Assistant Commissioner 


10 working days 


Deputy Commissioner 


10 working days 


Updation of Pledge and 
release details in RTC 
1.Pledge 


2 .Release 


3 .Government Restriction 


Tahsildar 


7 working days 


| Assistant Commissioner 


10 working days 


Deputy Commissioner 


10 working days 


Updation ofland conversion 
details in RTC 


1 . Site 


2 .Factory 
3 .Others 


Tahsildar 


7 working days 


Assistant Commissioner 


| 


10 working days 


Deputy Commissioner 


10 working days 


Updation of land Acquisition 
details in RTC 


Tahsildar 


7 working days 


| Assistant Commissioner 


10 working days 


| 


Deputy Commissioner 


10 working days 


Updation of Phodi details in 
RTC 


1.Division 


2 .Amalgamation 
3 . Extent correction 


R .N .I. No. KARBIL / 2001/47147 POSTAL REGN . No . RNP/KA /BGS /2202/2014 - 16 

Licensed to post without prepayment WPP No . 297 
0888 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 

ಭಾಗ ೪ಎ 
3. Under the heading “ 14-in the Public Works, Ports and Inland Water Transport Department” – Sub Heading- Il of KSHIP Division /Sub-Division after the 22 service Sub Heading “III-Ports and Inland 
Water Transport Department” services and the entries relating thereto shall be inserted , namely : 


List of Services 


Designated Officer 


Time limit for 
disposal by the 
Designated Officer 


Competent 

Officer 


Time limit for 
Disposalby 

the 
Competent 

Officer 


Appellate Authority 


Time limit for 
disposal by the 

Appellate 
Authority 


Issue ofRegistration Certificate of sailing vessels 


Administrative Assistant 


30 working days 


Port Officer 


Director of Ports and 

I. W . T ., Karwar 


15 working days 


30 working 

days 
30 working 

days 


2 


Issue of Inspection Certificate of sailing vessels 


Administrative Assistant 


| 


30 working days 


Port Officer 


Director ofPorts and 

I.W . T ., Karwar 


15 working days 


3 


Issue of Harbour craft licence 


Administrative Assistant 


30 working days 


Port Officer 


30 working 

days 


Director of Ports and 

I.W . T., Karwar 


15 working days 


Renewal of Harbour craft licence 


Administrative Assistant 


30 working days 


Port Officer 


30 working 

days 


Director of Ports and 

I.W . T ., Karwar 


15 working days 


5 


Issue of Serang Certificate 


Administrative Assistant 


30 working days 


Port Officer 


Director of Ports and 

I.W . T ., Karwar 


15 working days 


15 working 

days 
30 working 

days 


Administrative Assistant 


30 working days 


Port Officer 


Director of Ports and 

I. W . T ., Karwar 


15 working days 


Issue of Certificate of Steamer Agent, Stevedores C & F 
Ship chandler, Port User licenses 
Renewal of Certificate of Steamer Agent, stevedores 
C & F ship chandler, Port users license 
Issue of Survey Certificate for sailing Vessels under 
the Inland Vessels Act 


Administrative Assistant 


15 working days 


Port Officer 


15 working 

days 


15 working days 


Administrative Assistant 


15 working days 


Port Officer 


15 working 

days 


Director of Ports and 

I.W . T ., Karwar 
Director of Ports and 

I.W . T ., Karwar 
Director of Ports and 

I.W . T ., Karwar 


30 working days 


3 working 


Issue of Entry and Clearance Certificate for ships 


Administrative Assistant 


3 working days 


Port Officer 


2 working days 


days 


By order and in the name of the Governor ofKarnataka, 


PR -615 
SC -2000 


T . R .SHOBHA , 

Administrative Officer & 
Ex-Officio Under Secretary to Government, 

DPAR (AR ), Sakala Mission . 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 . 


